ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ರಾಜ್ಯದಲ್ಲಿ ಲಾಕ್‌ಡೌನ್‌ ಸಂದರ್ಭದಲ್ಲಿ ಕಾರ್ಮಿಕ ವರ್ಗದವರಿಗೆ ಹಂಚಿಕೆಯಾಗಿರುವ ಕಟ್‌ ವಿವರಣೆ 


ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
800 (932) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಕೊರೋನಾದಿಂದ ಲಾಕ್‌ಡೌನ್‌ ಘೋಷಣೆಯಾದ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ 
ಕಾರ್ನಿಕ ವರ್ಗದವರಿಗೆ ನೆರೆವಾಗಲು ಮೂಲ ಸಲಕರಣೆಗಳನ್ನೊಳಗೊಂಡ ಕಿಟ್‌ಗಳನ್ನು ಪೂರೈಸುವ 
ಯೋಜನೆಯನ್ನು ಜಾರಿಗೊಳಿಸಿ, ಸದರಿ ಯೋಜನೆಯನ್ವಯ ಹಾವೇರಿ ಧಾರವಾಡ ಹಾಗೂ ಗದಗ 
ಜಿಲ್ಲೆಗಳಲ್ಲಿ ಒಟ್ಟು ಎಷ್ಟು ಕಿಟ್‌ಗಳನ್ನು ಪೂರೈಸಲಾಗಿದೆ ; 


(ಆ) ಸದರಿ ಕಿಟ್‌ಗಳನ್ನು ನೀಡುವಾಗ ನಿಗಧಿಪಡಿಸಿದ ಮಾನದಂಡಗಳು ಹಾಗೂ ಅರ್ಹತೆಗಳೇನು ; 


(ಇ) ಹಾವೇರಿ ಜಿಲ್ಲೆಯ ಹಾನಗಲ್‌ ತಾಲ್ಲೂಕಿನಲ್ಲಿ ಖಾಸಗಿ ವ್ಯಕ್ತಿಗಳ ಮನೆಗಳಲ್ಲಿ ಸರ್ಕಾರದ ಯೋಜನೆಯ 
ಪುಡ್‌ಕಿಟ್‌ಗಳನ್ನು ಸಂಗಹಿಸಿಟ್ಟು, ಕಾರ್ಮಿಕರಲ್ಲದವರಿಗೆ ಕಿಟ್‌ ವಿತರಿಸಿರುವುದರ ಮೂಲಕ ಸರ್ಕಾರ 
ಯೋಜನೆಯ ದುರುಪಯೋಗ ಮಾಡಿಕೊಳ್ಳುತ್ತಿದ್ದ ಬಿಷಯದ ಕುರಿತು ದೂರನ್ನು ನೀಡಿರುವ ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ಹಾವೇರಿ ಜಿಲ್ಲೆಯ ಹಾನಗಲ್‌ ತಾಲ್ಲೂಕಿನಲ್ಲಿ ಅಸಂವಿಧಾನಿಕವಾಗಿ ಕಿಟ್‌ಗಳ ಪೂರೈಕೆ ಮಾಡಿದ 
ವ್ಯಕ್ತಿಗಳು ಹಾಗೂ ಸ್ಥಳದಲ್ಲಿ ಹಾಜರಿದ್ದು, ಅಕ್ರಮವನ್ನು ತಡೆಯದೆ ನಿರ್ಲಕ್ರ್ಯತೆಯನ್ನು ತೋರಿದ 
ಅಧಿಕಾರಿಗಳ ವಿರುದ್ದ ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ; 


(ಉ) ಅಕ್ರಮವನ್ನು ತಡೆಯದೆ ನಿರ್ಲಕ್ಮ್ಯತೆಯನ್ನು ತೋರಿದ ಅಧಿಕಾರಿಗಳ ವಿರುದ್ದ ಯಾವುದೇ ಕಾನೂನು 
ಕುಮ ಕೈಗೊಳ್ಳದೆ, ಎಫ್‌.ಐ.ಆರ್‌. ದಾಖಲಿಸದೆ, ವಿಳಂಬ ಮಾಡುತ್ತಿರಲು ಕಾರಣಗಳೇನು? 


